ಶರ್ನಾಟಕ ವಿಧಾನ ಪರಿಷತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆಸಂಖ್ಯೆ : 688 
ಸದಸ್ಯರ ಹೆಸರು ; : ಶ್ರೀ ಬಿ.ಕೆ.ಹರಿಪ್ರಸಾದ್‌ | 
(ವಿಧಾನ ಸಭೆಯಿಂದ ಚುನಾಯಿತರು) 
ಉತ್ತರಿಸಬೇಕಾದ ದಿನಾಂಕ ; 17-09-2021, 
ಉತ್ತರಿಸುವ ಸಚಿ'ವರು : ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ. ಉತ್ತರ 
re ರಾಜ್ಯದಲ್ಲಿ 2011ರ ನಂತರ | ಹೌದು. 


ಜನಗಣತಿಯನ್ನು ಮಾಡಿ ವರದಿಯನ್ನು 


ಮಂಡನೆ ಮಾಡದಿರುವುದು ಸರ್ಕಾರದ 
ಗಮನದಲ್ಲಿದೆಯೇ; t } 

(ಆ) ಯಾವ ಕಾರಣಕ್ಕಾಗಿ ಈ ವರದಿಯನ್ನು | ಕೇಂದ್ರ ಸರ್ಕಾರದ ರಾಷ್ಟೀಯ ಜನಗಣತಿ 
ಮಂಡನೆ ಮಾಡದೆ ವಿಲೇ ಇಡಲಾಗಿದೆ; | ನಿರ್ದೇಶನಾಲಯದ ಸೂಚನೆಯ ಮೇರೆಗೆ ರಾಷ್ಟ 


| ಮಟ್ಟದಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ 
ಕಾರ್ಯಾಚರಣೆಯನ್ನು -' ಕೈಗೊಳ್ಳಲಾಗುತ್ತದೆ. 
ಅದರಂತೆ 2021 ರಲ್ಲಿ ಜನಗಣತಿ ಕಾರ್ಯಾಚರಣೆ 
ಕೈಗೊಳ್ಳಬೇಕಾಗಿತ್ತು. ಆದರೆ, ಪ್ರಸ್ತುತ ದೇಶಾದ್ಯಂತ 
ಕೋವಿಡ್‌-19 ಸಾಂಕ್ರಾಮಿಕ ಸೋಂಕು 
ವ್ಯಾಪಕವಾಗಿ ಹರಡುತ್ತಿರುವ . ಹಿನ್ನೆಲೆಯಲ್ಲಿ 
ರಾಷ್ಟ್ರೀಯ ಜನಗಣತಿ ನಿರ್ದೇಶನಾಲಯದ 
ದಿನಾಂಕ:25.03.2020'ರ ಪತ್ರದನ್ವಯ ಜನಗಣತಿ 
_ ಕ್ಲೇತ್ರ, ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ 
ಈ) ಸರ್ಕಾರವು ಈವರದಹನ್ನು ಯಾವಾಗ| ಮುಂದಿನ ಆದೇಶದ ವರೆಗೆ 
" ಮಂಡನೆ ಮಾಡಲಾಗುತ್ತದೆ? (ಈ ಬಗ್ಗೆ | ಮುಂದೂಡಲಾಗಿರುತ್ತದೆ. " (ಪ್ರತಿ ಲಗತ್ತಿಸಿದೆ 

ಸಂಪೂರ್ಣ ವಿವರವನ್ನು ನೀಡುವುದು) | ಇಲ್ಲಿಯವರೆಗೂ ಜನಗಣತಿ ಕ್ಷೇತ್ರ ಕಾರ್ಯಾಚರಣೆ 
'| ಕೈಗೊಳ್ಳಲು ಕೇಂದ್ರ. ಸರ್ಕಾರದ ರಾಷ್ಟ್ರೀಯ 
ಜನಗಣತಿ ನಿರ್ದೇಶನಾಲಯದಿಂದ ಯಾವುದೇ 


(ಣು) ಈ ವರದಿಯನ್ನು ಸರಿಯಾದ 
ಸಮಯದಲ್ಲಿ ಮಂಡನೆ 
ಮಾಡದಿರುವುದರಿಂದ ರಾಜ್ಯದ ಜನತೆಗೆ 
ಸಾಮಾಜಿಕ ನ್ಯಾಯ ಒಡದಗಿಸದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಆದೇಶ ಬಂದಿರುವುದಿಲ್ಲ. 
ಕಂಇ405 ಪಎನ್‌ಆರ್‌ 2021 ್‌— 
o 
(ಆರ್‌.ಅಶೋಕ) 


ಕಂದಾಯಸಚಿವರು 


ಕಿ. 


puvoped 


WTA RSI / Govemment of India 
ATT / Ministry of Home Affairs 
TA % mgr eT erated 
OFFICE OF THE REGISTRAR GENERAL INDIA 


mAh wan, mF, Tew vo, we Ag Poy, wf Ft - 410009 
NDCCHI Buliding, A Wing, 1* Floor, Jai Singh Road, New Def - 110001 


No. 9/43/2019-CD (Cen) Dated the 25" March, 2020 
To 
The Chief Secretaries/Administrators of States/Union Territories. 


Subject: Postponement of 1 Phase of Census 2021 and Updation of NPR due to outbreak 
of COVID-19. 
Dear Sir/Madam, 


This is regarding the commencement of field work of the Phase 1 of the Census, 2021 
and updation of NPR (except Assam) in the States/UTs during April-September, 2020. With 
the support of State/UT government machinery, various preparatory arrangements were 
almost in place to stant the field work timely in April, 2020 in many States/UTs. 


2. However, due to the outbreak of COVID-19 pandemic, high alert has been declared 
by the Government of India as well as the States/Union Territories. The Ministry of Home 
Affairs vide order dated 24th March, 2020 has issued Guidelines with the directions for their 
strict implementation, on the measures to be taken by the Ministries/Departments of 
Government of India and State/Union Territory Governments for containment of COVID-19 
Epidemic in the country. Lockdown has atso been declared by many State/UT governments. 
The Ministry of Health and Family Welfare, Government of India has issued advisorles for 
various precautionary measures, including social distancing. 


3. Keeping in view the above, the Phase | of Census 2021 and updation of NPR, which 
was to begin on various dates decided by the State/UT governments beginning from 1° April 
2020 and other related field activities, are hereby postponed until further orders. 


Yours faithfully, 
Weck Js 
(Vivek Joshi] — 
Registrar General & 
Census Commissioner, India 
Copy for information & necessary action to: 


1. Alf State/uT Census Nodal officers 
2. All Directorate of Census Operations 


Copy for information to: 


1. PMO (Shri Tarun Bajaj, Addl. Secretary} 
2. Cabinet Secretary 

3. Home Secretary 

4. PStoHM 


